ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 24-03-2021 ಪ್ರಶ್ನೆ ಸ೦ಖ್ಯೆ: 279 (2088) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸಿ.ಎಂ. ಇಬ್ರಾಹಿಂ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ: ಮೈಯಾಲಿಕಾವಲ್‌ ಗೃಹನಿರ್ಮಾಣ ಸಹಕಾರಿ ಸಂಘದ ಪರವಾಗಿ ಭೂ ಸ್ವಾಧೀನ ಜಮೀನುಗಳ ಬಗ್ಗೆ 


(ಅ) ಬೆಂಗಳೂರು ಉತ್ತರ ತಾಲ್ಲೂಕು, ಕಸಬಾ ಹೋಬಳಿ, ನಾಗವಾರ ಗ್ರಾಮದಲ್ಲಿ 
ವೈಯಾಲಿಕಾವಲ್‌ ಗೃಹ ನಿರ್ಮಾಣ ಸಹಕಾರ ಸಂಘಕೆ ಸರ್ಕಾರದಿಂದ ಅಧಿಸೂಚಿತ 176-05 
ಎ/ಗು೦ ಜಮೀನುಗಳಲ್ಲಿ 165-30 ಎ/ಗುಂ ಜಮೀನುಗಳನ್ನು ಸುಬರ್ದು ಬೀಡಿ ಅದರಲ್ಲಿ 40- 
39 ಎ/ಗುಂ ಜಮೀನುಗಳನ್ನು ಯಾವ ಕಾರಣಕ್ಕೆ ಭೂಸಾಧೀನದಿಂದ ಕೈಬಿಡಲಾಗಿದೆ; ಉಳಿದ 
ಜಮೀನುಗಳನ್ನು ಕೈಬಿಡದೇ ಇರಲು ಕಾರಣವೇನು; 


(ಆ) ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ SLPs (C) Nos. 11550-57 of 1991, Civil Appeal 
Nos.2086-2087 of 2004 Civil Appeal No. 1930 of 2012ರ ಪ್ರಕರಣಗಳಲ್ಲಿ 
ಭೂಸ್ವಾಧೀನಕ್ಕೆ ಅಧಿಸೂಚಿತ ಜಮೀನುಗಳನ್ನು ರದ್ದುಪಡಿಸಿ, ಭೂ ಮಾಲೀಕರಿಗೆ 
ಹಿಂದಿರುಗಿಸುವಂತೆ ನೀಡಿದ ತೀರ್ಪು/ಆದೇಶಗಳಂತೆ ವೈಯಾಲಿಕಾವಲ್‌ ಗೃಹ ನಿರ್ಮಾಣ 
ಸಹಕಾರ ಸಂಘದ ಪ್ರಕರಣದಲ್ಲೂ ಭೂಸ್ವಾಧೀನಪಡಿಸಿಕೊಂಡ ಎಲ್ಲಾ ಭೂ ಮಾಲೀಕರಿಗೆ 
ಜಮೀನುಗಳನ್ನು ಹಿಂದಿರುವ ಕ್ರಮವನ್ನು ಸರ್ಕಾರ ಪಾಲಿಸಿದೆಯೇ; ಹೌದಾದಲ್ಲಿ, ವಿವರ 
ಒದಗಿಸುವುದು; ಇಲ್ಲದಿದ್ದಲ್ಲಿ, ಕಾರಣವೇನು? 


